ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು" 


3. ಉತ್ತರಿಸಬೇಕಾದ ದಿನಾಂಕ 


4. ಉತ್ತರಿಸುವವರು 


; 575 
': ಶ್ರೀ ಕೆ.ಎ: ತಿಪ್ಪೇಸ್ಥಾಮಿ (ನಾಮ "' 
ನಿರ್ದೇಶನ ಹೊಂದಿದವರು) 
: 5/2/2021 
: ಮಾನ್ಯ ಕಾರ್ಮಿಕ ಸಚಿವರು - 


(ಸಂಪೂರ್ಣ ಮಾಹಿತಿ: ನಿಡುವುದು)." 


ಕಮ ಪಕ್ನೆ ಉತ್ತರ 
ಸಂಖ್ಯೆ , _ . _ oo 
ಅ ಕಳೆದ ಮೂರು`ವರ್ಷಗಳಲ್ಲಿ ರಾಜ್ಯದಲ್ಲಿ | ರಾಜ್ಯದಲ್ಲಿ `ಮನೆಗೆಲಸಗಾರರಿಗೆ ಸಂಬಂಧಿಸಿದಂತೆ `ಯಾವುಡೇ 
| ಮನೆ ಕೆಲಸಗಾರರ ಸಂಖ್ಯೆ ಅದರಲ್ಲೂ | ಸಮೀಕ್ಷೆಗಳಾಗಲೀ, ಗಣತಿಗಳಾಗಲೀ _ ಇದುವರೆಗೂ | 
ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ನಡೆದಿರುವುದಿಲ್ಲ ಆದ್ದರಿಂದ, ಮನೆಗೆಲಸಗಾರರ ಸಂಖ್ಯೆಯ 
ಗಣನೀಯವಾಗಿ ಹೆಚ್ಚಳವಾಗಿರುವುದು | ಕುರಿತು ನಿಖರ ಮಾಹಿಶಿ ಲಭ್ಯವಿರುವುದಿಲ್ಲ. ಆದರೆ, ಕರ್ನಾಟಕ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ | ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
(ಸಂಪೂರ್ಣ ವಿವರ ನೀಡುವುದು). ಮಂಡಳಿಯು ಜಾರಿಗೊಳಿಸುತ್ತಿರುವ ಅಂಬೇಡ್ಕರ್‌ ಕಾರ್ಮಿಕ 
ಸಹಾಯ' ಹಸ್ತ ಯೋಜನೆಯಡಿ ಮನೆಗೆಲಸದವರು ಸೇರಿದಂತೆ, 
ಒಟ್ಟು 1 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು 
ನೊಂದಾಯಿಸಿ ಸ್ಮಾರ್ಟ್‌ಕಾರ್ಡ್‌ ವಿತರಿಸಲಾಗುತ್ತಿದೆ. 
| 
ಸದರಿ ಯೋಜನೆಯಡಿ ಈವರೆಗೆ ರಾಜ್ಯದಾದ್ಯಂತ 25,966 
ರ್‌ ಗೃಹ ಕಾರ್ಮಿಕರನ್ನು ನೊಂದಾಯಿಸಲಾಗಿದೆ. 
SS ಎ [ಮನೆ ಕೆಲಸಗಾರರ ಮಕ್ಕಳ ಆರ್ಗೆಕಗಾಗಿ ಧನ್‌ ಸಹಾಯೆವನ್ನು 
ತ್ಮಗೆ ರಾಜ ಸಜಾ ಎಸ [ನೀಡುವ ಯಾವುದೇ ಯೋಜನೆಯನ್ನು ಕರ್ನಾಟಕ ರಾಜ್ಯ 
ಆ. ಧನವನ್ನು ರಿ ನೀಡುತ್ತಿದೆಯೇ: ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರಶಾ ಮಂಡಳಿಯ 


ಮೂಲಕ ಅನುಷ್ಠಾನಗೊಳಿಸುತ್ತಿಲ್ಲ. 


ರಾಜ್ಯ ಸರ್ಕಾರ "ರಾಷ್ಟ್ರೀಯ ಬಾಲವಾಡಿ 
ಯೋಜನೆ" (N್ಹational Creche 
Scheme) - ಯನ್ನು 
ಜಾರಿಗೆ ತಂದಿದೆಯೇ; : (ಸಂಪೂರ್ಣ 
ಮಾಹಿತಿ ನೀಡುವುದು). 


ರಾಜ್ಯದಲ್ಲಿ | 


"ರಾಷ್ಟ್ರೀಯ ಬಾಲವಾಡಿ ಯೋಜನೆ" (National Creche 
Scheme) ಯನ್ನು ಈ ಮೊದಲು ಕರ್ನಾಟಕ ರಾಜ್ಯ ಸಮಾಜ 
ಕಲ್ಯಾಣ ಮಂಡಳಿಯು ಅನುಷ್ಠಾನಗೊಳಿಸುತ್ತಿದ್ದು. ದಿನಾಂಕ:01- 
01-2017 ರಿಂದ ಸದರಿ ಯೋಜನೆಯನ್ನು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಇಲಾಖೆಗೆ ನೀಡಲಾಗಿರುತ್ತದೆ. 


ತಾಯಂದಿರು ಕೆಲಸಕ್ಕೆ ಹೋದ ಸಮಯದಲ್ಲಿ 6 ತಿಂಗಳಿಂದ 3 
ವರ್ಷದ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು 
ಯೋಜನೆಯ ಉದ್ದೇಶವಾಗಿದೆ. 


ಈ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆ ಯಾಗಿದ್ದು, 


ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 30% ಹಾಗೂ 


ಖ A (4 ರ - 
ಸ್ವಯಂಸೇವಾ ಸಂಸ್ಥೆ. 10% ಪಾಲದಾರಿಕೆಯೊಂದಿಗೆ 


ಅನುಷ್ಠಾನ ಗೊಳಿಸಲಾಗುತ್ತಿದೆ. 


ಪ್ರಸ್ತುತ ರಾಜ್ಯದಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. 
ಒದಗಿಸಲಾಗಿರುತ್ತದೆ. 


. 344 ಶಿಶು ಪಾಲನಾ ಕೇಂದ್ರಗಳು |. 
: ವಿವರವನ್ನು ಅನುಬಂಧದಲ್ಲಿ 


ಈ ಹನ್‌ 
ನೀಡಬೇಕಾಗಿರುವ ಸಹಾಯಧನ 
ನೀಡುವಲ್ಲಿ ವಿಳಂಬ ಆಗಿರುವುದರಿಂದ 


ಮತ್ತು ಅಸ್ತಿತ್ವದಲ್ಲಿ ಇಲ್ಲದೆ ' ರಾಜ್ಯದಲ್ಲಿ 


ಶಾಲೆಗಳು 
ಸರ್ಕಾರದ 


ಹಲವಾರು ಬಾಲವಾಡಿ 
ಮುಚ್ಚಿ - ಹೋಗಿರುವುದು 


ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ 
"| ಬಗ್ಗೆ ಕ್ರಮ. 


ಕೈಗೊಳ್ಳಲಾಗುವುದೇಳ 
(ಸಂಪೂರ್ಣ ಮಾಹಿತಿ ನೀಡುವುದು). 


ಅಡಿಯಲ್ಲಿ 


ಕಳೆದ ಸಾಲಿನಲ್ಲಿ 591 ಶಿಶು ಪಾಲನಾ ಕೇಂದ್ರಗಳು ಕಾರ್ಯ 
ನಿರ್ವಹಿಸುತ್ತಿದ್ದವು. ಪ್ರಸಕ್ತ ಸಾಲಿನಲ್ಲಿ ಸ್ಥಯಂ ಸೇವಾ ಸಂಸ್ಥೆಗಳ 
ಅಸಮರ್ಪಕ ಕಾರ್ಯ ನಿರ್ವಹಣೆಯಿಂದ 47 ಶಿಶು ಪಾಲನಾ 
ಕೇಂದ್ರಗಳು ಸ್ಥಗಿತಗೊಂಡಿರುತ್ತದೆ. 

ಏಪಿಲ್‌ 2020 ರಿಂದ ಕೋವಿಡ್‌-19ರ ಪ್ರಯುಕ್ತ ಸಿನುಲಾಲಿನಾ 
ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ. 


el ಸಂಖ್ಯೆ: ಕಾಅ 54 ಎಲ್‌ಇಟಿ 2021 


(ಅರಬ್ಛಿ ರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಅನುಬಂಧ 


(ಚುಕ್ಕಿ: ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ575) - 


Districtwise details of créches 
SL.No. . ) Name of District No of Creches 
1 Bangalore(u} . 8 
2: | Belgaum 3 pT ” 112 
| 3 [Bellary ೫ 7 
| 4 Bidar | 29 
| 5 Bijapur h 70 
7 Chamnarajnagara 11 
8 | Chitradurga 45 
9 | Chickmagaluru - 10 
10 | Chikkaballaopur RS 2 
11 | Davanagere 43 
12 Dharwad” 15 
13 Gadag 20 
14 Gulbarga 8 
15 Hasan ಒಂ 
ISS Ha ರ 
| 17 Karwar 18 
18 | Kolar ಮ WN 12 
19 Mandya k 31 
20° | Dakshina kannada ಮ ) 
2 Mysore 39 
22 Madikeri 2 
23 Raichur 16 
24 Shivmogga 29 
25 | Tumkuru 2 
| 
| | Total 544 


